ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 
ಸದಸ್ಯರ ಹೆಸರು 


270 
ಶ್ರೀ ಎನ್‌.ಎಸ್‌. ಬೋಸರಾಜು 


(ವಿಧಾನ ಸಭೆಯಿಂದ ಚುಯಿತರಾದವರು) 


ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


ಕಂದಾಯ ಸಚಿವರು 
04.03.2020 


ಪ್ರಶ್ನೆ 


ಉತರ 


[ಕ್ರ.ಸಂ 


ಅ) 


ರಾಯಚೂರು 
ನಿರ್ಮಾಣ ಹಂತದಲ್ಲಿರುವ 
ಜಿಲ್ಲಾಡಳಿತ ಭವನಕ್ಕೆ 
ಮಂಜೂರಾಗಿರುವ ಅನುದಾನ 
ಎಷ್ಟು; ಇಲ್ಲಿಯವರೆವಿಗೂ 
ಖರ್ಚು ಮಾಡಿರುವ ಅನುದಾನ 
ಎಷ್ಟು; ಕಾಮಗಾರಿ 
ಪೂರ್ಣಗೊಳಿಸಲು ಸರ್ಕಾರ 


ನಗರದಲ್ಲಿ 


ರಾಯಚೂರು ಜಿಲ್ಲಾ ಕಛೇರಿಗಳ 
ಸಂಕೀರ್ಣ ಕಟ್ಟಡ ಕಾಮಗಾರಿಯನ್ನು 
ರೂ.2500.00 ಲಕ್ಷಗಳ ಮೊತ್ತದಲ್ಲಿ 
ಕೈಗೊಳ್ಳಲು ಆಡಳಿತಾತ್ಮಕ 
ಅನುಮೋದನೆ ಎವೀಡಲಾಗಿದೆ. ಈ 
ಕಾಮಗಾರಿಗೆ ಇಲ್ಲಿಯವರೆಗೆ ರೂ.452.00 
ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದ್ದು, ಪ್ರಸ್ತುತ ಕಾಮಗಾರಿ 
ಪ್ರಗತಿಯಲ್ಲಿದೆ. 


F 


ಕೈಗೊಂಡ ಕ್ರಮಗಳೇನು; 
ರಾಯಚೂರು ಜಿಲ್ಲೆಯಲ್ಲಿರುವ 
ನೂತನ ತಾಲ್ಲೂಕು ಸಿರವಾರ, 
ಮಸ್ಸಿ ತಾಲ್ಲೂಕುಗಳನ್ನು 
ಅಭಿವೃದ್ದಿ ಮಾಡಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ 
ಮಾಡಲಾಗಿದೆ. 

2018-19ನೇ ಸಾಲಿನಲ್ಲಿಹೊಸ 
ತಾಲ್ಲೂಕು ಕಛೇರಿಗಳಿಗೆ ಅಗತ್ಯ 
| ಮೂಲಭೂತ ಸೌಲಭ್ಯಗಳನ್ನು 
ಕಲ್ಪಿಸಲು ಪ್ರತಿ ತಾಲ್ಲೂಕಿಗೆ ತಲಾ 
ರೂ.10.00 ಲಕ್ಷಗಳಂತೆ 
ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ 
ಮಾಡಲಾಗಿದೆ. 

2019-20ನೇ ಸಾಲಿನಲ್ಲಿ ಹೊಸ 


ರಾಯಚೂರು ಜಿಲ್ಲೆಯ ಹೊಸದಾಗಿ 
ರಜಿತಗೊಂಡಿರುವ ತಾಲ್ಲೂಕುಗಳ 
ಆಡಳಿತಾತ್ಮಕ ಪ್ರಕ್ರಿಯೆಯನ್ನು 
ಪ್ರಾರಂಭಿಸುವ ಸಲುವಾಗಿ 2017-18ನೇ 
ಸಾಲಿನಲ್ಲಿ ತಲಾ ರೂ.10.00 ಲಕ್ಷಗಳಂತೆ 


ತಾಲ್ಲೂಕು ಕಛೇರಿಗಳಿಗೆ ಆಡಳಿತಾತ್ಮಕ 
ಇತರೆ ಖರ್ಚುಗಳನ್ನು ಭರಿಸಲು ಪ್ರತಿ 
ತಾಲ್ಲೂಕಿಗೆ ತಲಾ ರೂ.5.00 ಲಕ್ಷಗಳಂತೆ 


| ಜಿಲ್ಲಾಧಿಕಾರಿಗಳಿಗೆ 


ಬಿಡುಗಡೆ | 
ಮಾಡಲಾಗಿದೆ. | 


Kk) 


'ಶಾಯಜೂರು ಜಿಲ್ಲೆಯಲ್ಲಿರುವ 
ತಾಂಡಾ, ಗೊಲ್ಲರಹಟ್ಟಿ 
ಕ್ಯಾಂಪ್‌ಗಳನ್ನು ಕಂದಾಯ 
ಗ್ರಾಮಗಳಾಗಿ ಪರಿವರ್ತಿಸಲು 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; ಇಲ್ಲಿಯವರೆಗೂ 
ಎಷ್ಟು ಕಂದಾಯ 
ಗ್ರಾಮಗಳನ್ನಾಗಿ 
ಪರಿವರ್ತಿಸಲಾಗಿದೆ. 


— 


ರಾಯಚೂರು ಜಿಲ್ಲೆಯಲ್ಲಿರುವ 
ತಾಂಡಾ, ಗೊಲ್ಲರಹಟ್ಟಿ ಕ್ಯಾಂಪ್‌ 
ಇತ್ಯಾದಿ ದಾಖಲೆ ರಹಿತ | 
ಜನವಸತಿಗಳನ್ನು ಕಂದಾಯ 
ಗ್ರಾಮಗಳಾಗಿ ಪರಿವರ್ತಿಸಲು | 
ಇಲ್ಲಿಯವರೆಗೆ 87 ದಾಖಲೆ ರಹಿತ 
ಜನವಸತಿಗಳನ್ನು ಗುರುತಿಸಲಾಗಿದ್ದು, | 
ಈ ಪೈಕಿ ಸರ್ಕಾರಿ ಜಮೀನಿನಲ್ಲಿ 
ನೆಲೆಗೊಂಡಿರುವ 2 ಜನವಸತಿಗಳನ್ನು 
ಕಂದಾಯ ಗ್ರಾಮಗಳಾಗಿ 
ಪರಿವರ್ತಿಸಲು ಪ್ರಾಥಮಿಕ | 
ಅಧಿಸೂಚನೆ ಹೊರಡಿಸಲಾಗಿದೆ. | 
ಉಳಿದಂತೆ ಖಾಸಗಿ ಜಮೀನಿನಲ್ಲಿ | 
ನೆಲೆಗೊಂಡಿರುವ 73 
ಜನವಸತಿಗಳಿರುವ ಜಾಗವನ್ನು 
ಕರ್ನಾಟಿಕ ಭೂ ಸುಧಾರಣಾ 
ಕಾಯ್ದೆಯ ತಿದ್ದುಪಡಿ 
ಅಧಿನಿಯಮದಂತೆ ಸರ್ಕಾರದಲ್ಲಿ 
ವಿಹಿತಗೊಳಿಸಿ ಪ್ರಸ್ತಾವನೆ ಸಲ್ಲಿಸಲು 
ಹಾಗೂ ಅರಣ್ಯ ಭೂಮಿಯಲ್ಲಿ 
ನೆಲೆಗೊಂಡಿರುವ 3 ಜನವಸತಿಗಳನ್ನು 
ಕಂದಾಯ ಗ್ರಾಮಗಳಾಗಿ 
ಪರಿವರ್ತಿಸಲು ಅರಣ್ಯ ಹಕ್ಕು 
ಕಾಯ್ದೆಯ ನಿಯಮಗಳಂತೆ ಪ್ರಸ್ತಾವನೆ 
ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ 
ಸೂಚಿಸಲಾಗಿದೆ. ಉಳಿಕೆ 9೨ 
ಜನವಸತಿಗಳಿಗೆ ಸಂಬಂಧಿಸಿದಂತೆ | 
ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ! 
| ನಿರೀಕ್ಷಿಸಲಾಗಿದೆ. 


| 
| 


ಕಂಇ 10 ಡಬ್ಬ್ಯೂಬಿಆರ್‌ 2020 


— 
< 


Ps ಅ ಎ ಸನ್‌ 
(ಆರ್‌. ಅಶೋಕ) 
ಕಂದಾಯ ಸಚಿವರು 


